ಕರ್ನಾಟಕ ವಿಧಾನ ಪರಿಷತ್ತು 
ವಿಧಾನ ಪರಿಷತ್ತ ಸದಸ್ಯರ ಹೆಸರು: | ಶ್ರೀ ಎನ್‌ .ರವಿಕುಮಾರ್‌ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 1743 
ಉತ್ತರಿಸಬೇಕಾದ ದಿನಾಂಕ: 22-03-2021 
ಉತ್ತರಿಸುವ ಸಚಿವರು: ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
ಅ) | 2020-21ನೇ ಸಾಲಿನಲ್ಲಿ ಖಾಸಗಿ ವೈದ್ಯಕೀಯ | ಯಾವುದೇ ಖಾಸಗಿ ವೈದ್ಯಕೀಯ ಕಾಲೇಜುಗಳು 
ಕಾಲೇಜುಗಳು ಸರ್ಕಾರಕ್ಕೆ  ಮೋಪ್‌ ಆಪ್‌| ಮಾಪ್‌ಅಪ್‌ ರೌಂಡ್‌ನಲ್ಲಿ ಸೀಟುಗಳನ್ನು 
ರೌಂಡ್‌ನಲ್ಲಿ ಎಷ್ಟು ವೈದ್ಯಕೀಯ ಸೀಟುಗಳನ್ನು | ಬಿಟ್ಟುಕೊಟ್ಟಿರುವುದಿಲ್ಲ. 2ನೇ ಸುತ್ತಿನ ಸೀಟು 
ಬಿಟ್ಟು ಕೊಟ್ಟಿವೆ; ಅದರಲ್ಲಿ ಎಷ್ಟು ಸೀಟುಗಳನ್ನು | ಹಂಚಿಕೆಯ ಸಂತರ ಉಳಿಯುವ ಅಥವಾ 
ಭರ್ತಿ ಮಾಡಲಾಗಿದೆ; (ಕಾಲೇಜುವಾರು ಮಾಹಿತಿ | ಅಭ್ಯರ್ಥಿಗಳು ರದ್ದು ಪಡಿಸಿಕೊಳ್ಳುವ ಅಥವಾ 
ನೀಡುವುದು) ಸೀಟುಹಂಚಿಕೆಯ ನಂತರ ಕಾಲೇಜಿನಲ್ಲಿ ಪ್ರವೇಶ 
ಪಡೆಯದೇ ಇರುವ ಸೀಟುಗಳನ್ನು ಮಾಪ್‌ಅಪ್‌ 
ರೌಂಡ್‌ನಲ್ಲಿ ಹಂಚಿಕೆಗೆ ಪರಿಗಣಿಸಲಾಗಿರುತ್ತದೆ. 
2020ನೇ ಸಾಲಿನ ಮಾಖಪ್‌ಅಪ್‌ ಸುತ್ತಿನಲ್ಲಿ ಸೀಟು 
ಹಂಚಿಕೆಗೆ ಒಟ್ಟು 12716 ವೈದ್ಯಕೀಯ ಸೀಟುಗಳು 
ಲಭ್ಯವಿದ್ದು, 579 ಸೀಟುಗಳು ಹಂಚಿಕೆಯಾಗಿರುತ್ತವೆ. 
ಮಾಪ್‌ಅಪ್‌ ಸುತ್ತಿನ ನಂತರ 697 ಸೀಟುಗಳು 
ಹಂಚಿಕೆಯಾಗದೇ ಉಳಿದಿರುತ್ತವೆ. ಕಾಲೇಜುವಾರು 
ಸೀಟುಗಳ ವಿವರಗಳನ್ನು ಅನುಬಂಧ-೦1ರಲ್ಲಿ 
ಲಗತ್ತಿಸಿದೆ. 
ಆ) 2020-21ನೇ ಶೈಕ್ಷಣಿಕ ಸಾಲಿನಲ್ಲಿ ಮೊದಲ ಸುತ್ತು | 2020-21ನೇ ಸಾಲಿನಲ್ಲಿ ಮೊದಲ ಸುತ್ತಿನ ವೈದ್ಯಕೀಯ 


ಆದ ಬಳಿಕ ಉಳಿದ ವೈದ್ಯಕೀಯ ಸೀಟುಗಳು ಎಷ್ಟು; 
ಮೊದಲ ಸುತ್ತಿನಲ್ಲಿ ಪ್ರವೇಶಾತಿ ದೊರಕಿದ 
ಅಭ್ಯರ್ಥಿಗಳ ನೀಟ್‌ ಅಂಕ ಮತ್ತು ರ್ಯಾಂಕ್‌ ಎಷ್ಟು; 
(ಕಾಲೇಜುವಾರು ಕೆಟಗರಿವಾರು ಮಾಹಿತಿ 
ನೀಡುವುದು) 


ಸೀಟು ಹಂಚಿಕೆಯ ನಂತರ ಉಳಿದ ಒಟ್ಟು ಸೀಟುಗಳ 
ಸಂಖ್ಯೆ: 733. 

ಮೊದಲನೇ ಸುತ್ತಿನಲ್ಲಿ ವೈದ್ಯಕೀಯ 
ಹಂಚಿಕೆಯಾದ ಅಭ್ಯರ್ಥಿಗಳ ನೀಟ್‌ ರ್ಯಾಂಕ್‌ ಮತ್ತು 
ಅಂಕಗಳನ್ನು ಕಾಲೇಜುವಾರು, ಕೆಟಗರಿವಾರು 
ಮಾಹಿತಿಯನ್ನು ಅನುಬಂಧ-02ರಲ್ಲಿ 
ಲಗತ್ತಿಸಿದೆ (ಸಿ.ಡಿಯಲ್ಲಿ). 


ಸೀಟು 


ಇ) 


ಮಾಪ್‌ ಆಪ್‌ ರೌಂಡ್‌ನಲ್ಲಿ ವೈದ್ಯಕೀಯ 
ಪ್ರವೇಶಾತಿ ದೊರಕಿದ ಅಭ್ಯರ್ಥಿಗಳ ನೀಟ್‌ ಅಂಕ 
ಮತ್ತು ರ್ಯಾಂಕ್‌ ಎಷ್ಟು? (ಕಾಲೇಜುವಾರು, 
ಕೆಟಗರಿವಾರು ಮಾಹಿತಿ ನೀಡುವುದು) 


ಮಾಪ್‌ ಅಪ್‌ ರೌಂಡ್‌ನಲ್ಲಿ ವೈದ್ಯಕೀಯ ಸೀಟು ಪಡೆದ 
ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ:579. 

ಅಭ್ಯರ್ಥಿಗಳ ನೀಟ್‌ ರ್ಯಾಂಕ್‌ ಮತ್ತು ಅವರುಗಳು 
ನೀಟ್‌ನಲ್ಲಿ ಪಡೆದಿರುವ ' ಅಂಕಗಳ ವಿವರವಾದ 
ಕಾಲೇಜುವಾರು, ಕೆಟಗರಿವಾರು ಮಾಹಿತಿಯನ್ನು 
ಅನುಬಂಧ-03ರಲ್ಲಿ ಲಗತ್ತಿಸಿದೆ(ಸಿ.ಡಿ.ಯಲ್ಲಿ) 


No:MED 47 RGU 2021. 


ಧ್‌ 
ಮ್‌ 


ವೈದ್ಯಕೀಯ ಶಿಕ್ಷಣ ಹಾಗೂ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖಾ ಸಚಿವರು 


(ಅಸುಬಾಣಿ - ಇ) 


CET-2020 
DETAILS OF MBBS SEAT ALLOTTED IN MOPUP ROUND 
SEATS FOR | ALLOTTED lp 
MOPUP |INMOPUP MOPUP 
MO01-Bangalore Medical College, Bangalore ( Govt.) 3 


pe 
N 


[" 


[COLLEGE 
MO002-Dr. B.R. Ambedkar Medical College, Bangalore 

M003-Kempegowda Institute of Medical Sciences,Bangalore 

[MO04-M.S.Ramaiah Medical College, Bangalore 19 
IMO0S-Khaja Bande Navaz Institute Of Medical Sciences,Gulbarga 


IMOO8-M.V.J.Medical College and Research Hospital,Channasandra, Bangalore 


MO03-Vydehi Institute of Medical Science and Research Centre, Bangalore 
MO10-A.J.Institute of Medical Sciences, Mangalore 

[MO11-St John Medical College, Bangalore 

:M020-Sri Basaveshwara Medical College and Hospital,Chitradurga 
MO021-Mysore Medical College,Mysore ( Govt.) 

MO23-Adichunchanagiri Institute of Medical Sciences, Bellur, Mandya Dist. 
MO33-Al-Ameen Medical College, VUAYAPUR 

MO35-S. Nijalingappa Medical College and Research Centre,Bagalkot 
MO36-SOM College of Medical Sciences and Hospital,Dharwad 
M042-Mahadevappa Rampure Medical College, Kalaburgi 

MO43-Navodaya Medical College,Raichur 

MOS0-Father Muller Institute of Med. Education & Research, Mangalore 
MO54-K.Venkataramana Gowda Medical College and Hospital, Dakshina Kannada 
MO61-Jaya Jagadguru Murugharajendra Medical College, Davangere District 
MO062-Shymanuru Shivashankarappa Institute Of Medical Sciences, Davangere 
MO063-Shimoga Institute of Medical Sciences,Shimoga ( Govt.) 
MO64-Sapthagiri Institute of Medical Sciences, Bangalore 

MO6S5-Srinivasa Institute of Medical Research Center, Mangalore 
M067-Subbaiah Institute of Medical Science,Shimoga 

MO68-8GS Global Institute of Medical Sciences,Kengeri, Bangalore 
MO69-Shridevi Institute of Medical Sciences and Research Hospital, Tumkur 
M071-The Oxford Medical College Hospital and Research Center, Bangalore 
M072-Gulbarga Institute of Medical Sciences, GULBARGA ( Govt.) 
M073-Koppal Institute of Medical Sciences,KOPPAL ( Govt.) 

M077-Kodagu Institute of Medical Sciences, MADIKERI ( Govt.) 

M078-Akash Institute of Medical Sciences and Research Centre,BANGALORE 
M079-Kanachur Institute of Medical Sciences and Research Centre, MANGALORE 
MO81-East Point College of Medical Sciences and Research Center, Bangalore 
MO82-Bowring and Lady Curzon Medical College, Bengaluru ( Govt.) 
MO83-Dr. Chandramma Dayananda Sagar Institute of Medical Education,Harohalli ho] 
TOTAL 


pe 
[7 


[oY 
N 


[eS 
[EY [a 
] 


w &|vlw [7 ~ 


[Y 
[5 


57 


19 


